thy. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 565 (669) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಜಲಸಂಪನ್ಮೂಲ ಸಚಿವರು 


ವಿಷಯ: ಶಿರಾ ತಾಲ್ಲೂಕಿನ ಬರಪೀಡಿತ ಮತ್ತು ಗಡಿನಾಡು ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ 


(ಅ) ತುಮಕೂರು ಜಿಲ್ಲೆ, ಶಿರಾ ತಾಲ್ಲೂಕು ಬರಪೀಡಿತ ಮತ್ತು ಗಡಿನಾಡು ಪ್ರದೇಶವಾಗಿದ್ದು, 
ಈ ತಾಲ್ಲೂಕಿನಲ್ಲಿ ಬರಪೀಡಿತ ಮತ್ತು ಕುಡಿಯುವ ನೀರಿನ ಅಭಾವಕ್ಕೆ ಪ್ರತಿ ವರ್ಷವೂ 
ಒಳಗಾಗುವ ಗ್ರಾಮಗಳಿಗೆ ಕುಡಿಯುವ ಬೀರು ಒದಗಿಸಲು ಮತ್ತು ಕೆರೆ ತುಂಬಿಸುವ ಮೂಲಕ 
ನೀರಾವರಿ ಸೌಕರ್ಯ ಕಲ್ಪಿಸಲು ಹೇಮಾವತಿ ಜಲಾಶಯ ಯೋಜನೆ, ಭದ್ರಾ, ಮೇಲ್ಲಂಡೆ 
ಯೋಜನೆ ಮತ್ತು ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಯೋಜನೆಗಳನ್ನು 
ರೂಪಿಸಿರುವುದು ನಿಜವೇ; ಹಾಗಿದ್ದಲ್ಲಿ, ಸಂಪೂರ್ಣ ವಿವರ ಒದಗಿಸುವುದು; 


(ಆ) ಹೇಮಾವತಿ ಜಲಾಶಯ ಯೋಜನೆಯ ಎಡದಂಡೆ ನಾಲಾದಿಂದ ಶಿರಾ ತಾಲ್ಲೂಕಿನ 
ಯಾವ ಯಾವ ಗ್ರಾಮಗಳಿಗೆ ನೀರು ಪೂರೈಸಲಾಗುತ್ತಿದೆ; (ಸಂಪೂರ್ಣ ವಿವರ ನೀಡುವುದು) 


(ಇ) ಭದ್ರಾ ಮೇಲ್ದಂಡೆ ನಾಲಾ ಯೋಜನೆ ಅಡಿಯಲ್ಲಿ ಶಿರಾ ತಾಲ್ಲೂಕಿನಲ್ಲಿ ಎಷ್ಟು ಕೆರೆಗಳು 
ಅಚ್ಚುಕಟ್ಟಿಗೆ ಒಳಪಡುತ್ತಿವೆ ಮತ್ತು ನೀರಾವರಿ ಒಳಪಡುವ ಕ್ಲೇತ್ರವೆಷ್ಟು; ಎಷ್ಟು ಗ್ರಾಮಗಳಿಗೆ 
ಶುಡಿಯುವ ಎಬೀರಿನ ಯೋಜನೆಯನ್ನು ಅಳವಡಿಸಲಾಗುತ್ತಿದೆ; (ಸಂಪೂರ್ಣ ವಿವರ 
ನೀಡುವುದು) 


(ಈ) ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಶಿರಾ ತಾಲ್ಲೂಕಿನಲ್ಲಿ 
ಶುಡಿಯುವ ಬೀರನ್ನು ಪೂರೈಕೆ ಮಾಡಲು ಗುರುತಿಸಿರುವ ಗ್ರಾಮಗಳೆಷ್ಟು; ಮತ್ತು ಕರೆಗಳೆಷ್ಟು; 
ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ತೆಗೆದುಕೂಂಡಿರುವ ಕ್ರಮಗಳೇನು? 
(ಪೂರ್ಣ ವಿವರ ನೀಡುವುದು) 


